ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 08 ನೇ ಡಿಸೆಂಬರ್‌, 2020 


ಬಯಲು ಸೀಮೆಯ ಹೊಸ ಪ್ರದೇಶಗಳಲ್ಲಿ ತೋಟಗಾರಿಕಾ ವಿಸ್ತರಣೆ ಕುರಿತು 


ಡಾ।| ತೇಜಸ್ವಿನಿಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು):- 


140 (165) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ರಾಜ್ಯದ ಯಾವ ಯಾವ ಜಿಲ್ಲೆಗಳ ರೈತರು ಯಾವ ಯಾವ ರೀತಿಯ ಬೆಳೆಗಳಿಗೆ ತೋಟಗಾರಿಕ ಬೆಳೆಗಳ 
ಕೃಷಿಯ ಮೇಲೆ ಅವಲಂಬಿತರಾಗಿದ್ದ್ಮಾದೆ ; 


(ಆ) ತೋಟಗಾರಿಕೆಯಿಂದ ಎಷ್ಟು ಪ್ರಮಾಣದ ಆರ್ಥಿಕ ಸ್ವಾವಲಂಬನೆ ಸಾಧಿಸಲಾಗಿದೆ ; 


(ಇ) ಈ ರೈತ ಸಮುದಾಯಕ್ಕೆ ಯಾವ ಯಾವ ರೀತಿಯ ಸಾಲ ಸೌಲಭ್ಯಗಳನ್ನು, ರಿಯಾಯಿತಿಗಳನ್ನು 
ಒದಗಿಸಲಾಗುತ್ತಿದೆ; ಮಹಿಳಾ ರೈತರಿಗೆ ಆದ್ಯತೆ ನೀಡಲಾಗಿದೆಯೇ; 


(ಈ) ಬಯಲು ಸೀಮೆಯ ಯಾವ ಯಾವ ಜಿಲ್ಲೆಗಳಲ್ಲಿ ತೋಟಗಾರಿಕೆಯ ಪರಿಣಾಮಕಾರಿ 
ಜೀವನೋಪಾಯವಾಗಿದೆ; ಎಷ್ಟು ಹೊಸ ಪ್ರದೇಶದಲ್ಲಿ ತೋಟಗಾರಿಕೆಯನ್ನು ರೈತರು ವಿಸರಿಸಿದ್ಧಾದೆ ? 
(ವಿವರವಾದ ಮಾಹಿತಿ ನೀಡುವುದು) 


